ಕಲಿಕೆಗಾಗಿ ವಿನೋದದ ಬಳಕೆ 


ಅಂಕಿತ್‌ ಶುಕ್ಷಾ 


ತರಗತಿಯಲ್ಲಯ ಕಠಕೆಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಬ್ಬರ, 
ಅಂದರೆ ಈ ಎರಡೂ ಕಡೆಯ ನಿರಂತರ ಪ್ರಯತ್ನ ಬೇಕಾಗುತ್ತದೆ. 


ಅಲ್ಲೊಂದು ಪ್ರೇರಣಾದಾಂಯಕವಾದ ವಾತಾವರಣ 
ಇರಬೇಕಾಗುತ್ತದೆ. ಯಾಕೆಂದರೆ ನೀಡಲಾದ ಕಾರ್ಯ 
ಚಟುವಟಕೆಯ ಸ್ವರೂಪ. ಕಲಕಾರ್ಥಿಯ ನಿರೀಕ್ಷೆಗಳು. 


ಮಾಹಿತಿಗಳನ್ನು ಪ್ರಸ್ತುತಪಡಿಸುವ ರೀತಿ-ಇವೆಲ್ಲವೂ ಕಲಆಕೆಯ 
ಮೇಲೆ ಪರಿಣಾಮವನ್ನು ಜರುತ್ತದೆ. ಕಲಕೆಯ ವಿಭಿನ್ನ 
ಆಯಾಮಗಳನ್ನು ಮತ್ತು ಉದಾಹರಣೆಗಳು. ಕಅಕಾ 
ಚಟುವಟಕೆಗಳು ಹಾಗೂ ಮಕ್ಕಳು ತೊಡಗಿಸಿಕೊಂಡಿರುವ ಕಲಕಾ 
ಪ್ರಕ್ರಿಯೆಯ ನಾನಾ ಮಾರ್ಗಗಳ ಮೂಲಕ ಅದರ ಕಾರ್ಯ- 
ಸಾಧ್ಯತೆಯನ್ನು ವಾವು ಸುಲಭವಾಗಿ ಕಾಣಬಹುದಾಗಿದೆ. ಕಳೆದ 
ಸುಮಾರು ಮೂರು ವರ್ಷಗಳ ಕಾಲ ನಾನು ಅಜೀಂ ಪ್ರೇಮ್‌ಜ 
ಫೌಂಡೇಷನ್‌ನೊಂದಿಗೆ ಕಾರ್ಯನಿರ್ವಹಿಸಿದ ಬಳಕ ಹಾಗೂ ನನಗೆ 
ನಿಯೋಜಸಿದ ಜಲ್ಲೆಯಲ್ಲ ಅನೇಕ ಶಾಲೆಗಳಗೆ ಭೇಟ ನೀಡಿದ 
ನಂತರ ಈ ಸತ್ಯಗಳನ್ನು ಮನಗಂಡಿದ್ದೇನೆ. 


2೦1೨ರಲ್ಲ ಛತ್ತೀಸ್‌ಗಢ ಸರ್ಕಾರವು. ಬೇಸಿಗೆ ರಜೆಗಳಲ್ಲ 
ಶಾಲೆಗಳನ್ನು ತೆರೆಯಬೇಕು ಮತ್ತು ಶಾಲೆಗಳಲ್ಲಯೇ ಬೇಸಿಗೆ 
ಶಿಬರದ ರೀತಿಯಲ್ಲ ಅನೇಕ ವಿನೋದದ ಚಟುವಟಕೆಗಳನ್ನು 
ನಡೆಸಬೇಕು ಎಂದು ತಿಅಸಿತು. ಇದರ ಪರಿಣಾಮವಾಗಿ ಒಂದೇ 
ಶಾಲಾ ಕ್ಯಾಂಪಸ್‌ನಲ್ಲ ಮೂರು ಶಾಲೆಗಳ ವಿದ್ಯಾರ್ಥಿಗಳ ಜೊತೆಗೆ 
ತೊಡಗಿಸಿಕೊಳ್ಳಲು ನನಗೆ ಸಾಧ್ಯವಾಯುತು. ವಾನು ಶಾಲೆಗೆ 
ಹೋದ ತಕ್ಷಣ ನಾವೆಲ್ಲ ಹಳೆಯ ಮಿತ್ರರು ಎನ್ನುವ ರೀತಿಯಲ್ಲ 
ವಿದ್ಯಾರ್ಥಿಗಳೆಲ್ಲ ನನ್ನೆಡೆಗೆ ಧಾವಿಸಿ ಬಂದರು. ಕೆಲವು ಹುಡುಗರು 
ಘುಟ್‌ಬಾಲ್‌ನಲ್ಪ ತಲ್ಲೀನರಾಗಿದ್ದರೆ ಕೆಲವರು ಕ್ರಿಕೆಬ್‌ ಆಟದಲ್ಲಿ 
ನಿರತರಾಗಿದ್ದರು. ಇಡೀ ಆಟದ ಮೈದಾನದಲ್ಲ ಹುಡುಗಿಯರ 
ಸುಅಮವೇ ಇರದುದು ನನಗೆ ಒಗಬಾಗಿ ಕಾಣಿಸಿತು. ಅವರೆಲ್ಲರೂ 
ತಮ್ಮ ತಮ್ಮ ತರಗತಿಗಳಲ್ಲಯೇ ಉಳದಿದ್ದರು. 


ನಾವು ಮುಖ್ಯೋಪಾಧ್ಯಾಯರ ಕಚೇರಿಗೆ ತೆರಆದೆವು. ಅವರು 
ನಮ್ಮನ್ನು ಸ್ತಾಗತಿಸಿ ಕೆಲವು ಹುಡುಗರಿಗಳಗೆ ಹಾಲ್‌ನ ಬಾಗಿಲು 
ತೆರೆಯುವಂತೆ ತಿಆಸಿದರು. ಹಾಲ್‌ನಲ್ಪ ವಿದ್ಯಾರ್ಥಿಗಳೆಲ್ಲ ಸೇರಲು 
ಆರಂಭಸಿದರು ಮತ್ತು ಕೆಲವೇ ನಿಮಿಷಗಕಲ್ಪ್ಲ ಆ ಹಾಲ್‌ ಹುಡುಗ- 
ಹುಡುಗಿಯರಿಂದ ತುಂಬ ಹೋಲುತು. ನನ್ನನ್ನು ಪರಿಚಯ 
ಮಾಡಿಕೊಂಡು, ಶಾಲೆಗೆ ಬಂದ ಉದ್ದೇಶವನ್ನು ನಾನು ಹೇಳದೆ. 


ಬದಲಾವಣೆಯ ಗಾಆ 


ಮೊದಲ ದಿನ ನಾನು ಅವರನ್ನು ಗುಂಪುಗಳಾಗಿ ವಿಂಗಡಿಸಿದೆ. ತಲಾ 
ಸುಮಾರು ಒಂಭತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡ ಹತ್ತು 
ಗುಂಪುಗಳನ್ನು ರಚಿಸಲಾಯುತು. ನಾನು ಪ್ರತಿಯೊಂದು ಗುಂಪಿಗೂ 
ಕಥೆ ಪುಸ್ತಕಗಳನ್ನು ವಿತರಿಸಿ, ಆ ಕಥೆಗಳನ್ನು ಓದಿ ಪರಸ್ಪರ ಚರ್ಚೆ 
ಮಾಡುವಂತೆ ತಿಆಸಿದೆ. ಕಥೆಯಲ್ಲ ಬರುವ ಪಾತ್ರಗಳು, ಕಥಾಹಂದರ 
(plot), ಸಂಭಾಷಣೆಗಳು ಇತ್ಯಾದಿಗಳ ಬಗೆ ಚರ್ಚೆ ನಡೆಸಬಹುದು 


ಎಂದು ಹೇಳದೆ. ಈ ಚರ್ಚೆಗಳ ಆಧಾರದಲ್ಲ ಅವರು ಒಂದು 
ನಾಟಕವನ್ನು ರಚಿಸಬೇಕಾಗಿತ್ತು. ಗುಂಪಿನ ಪ್ರತಿಯೊಬ್ಬರೂ 
ಕಥೆಗಳನ್ನು ಓದಿ ಚರ್ಚೆ ಮಾಡಿದ ಬಳಕ ಸಹಮತದ ಆಧಾರದಲ್ಲ 
ಒಂದು ನಾಟಕದ ಅಂತಿಮ ಕರಡನ್ನು ಸಿದ್ಧಪಡಿಸಿದರು. 


ಎರಡನೇ ದಿನ, ನಾವು ದೊಡ್ಡ ಗುಂಪಿನಲ್ಪ ಕಥೆಯನ್ನು ಸಂಕ್ಷಿಪ್ತವಾಗಿ 
ಹಂಚಿಕೊಳ್ಳುವ ಮತ್ತು ಪಾತ್ರಗಳನ್ನು ಗುರುತಿಸುವ ಕೆಲಸದಲ್ಲ 
ನಿರತರಾದೆವು. ಪ್ರತಿಯೊಂದು ಗುಂಪು ಕೂಡ ತಮ್ಮ ಕಥೆಯನ್ನು 
ಹಂಚಿಕೊಂಡಿದ್ದು ಮಾತ್ರವಲ್ಲದೆ ಅವುಗಳಲ್ಲರುವ ನಾನಾ ಪಾತ್ರಗಳ 
ಬಧ್ಗೆಯೂ ಮಾತನಾಡಿದರು. ಇದೆಲ್ಲದರ ಫಲಆತಾಂಶವಾಗಿ ಒಂದು 
ಗೊಂಬೆಯಾಟ ಮೂಡಿಬಂದಿತು. 


ಗೊಂಬೆಯಾಟ 


ಇದಾದ ಬಳಕ ಅವರು ತಮ್ಮ ಕಥೆಗಳಗೆ ತಕ್ಷಂತೆ ಗೊಂಬೆಗಳನ್ನು 
ಸಿದ್ಧಪಡಿಸಲು ಆರಂಭನಸಿದರು. ಮೊದಲು ಆ ಪಾತ್ರದ ಮುಖದ 
ಚಿತ್ರವನ್ನು ಅವರು ಬರೆಯಬೇಕು. ಉದಾಹರಣೆಗೆ ಕಥೆಯಲ್ಲ ಸಿಂಹ 
ಇದ್ದರೆ ಅವರು ಮೊದಲು ಸಿಂಹದ ಮುಖವನ್ನು ಚಿತ್ರಿಸಿ ಅದಕ್ಕೆ 
ಬಣ್ಣವನ್ನು ಹಾಕಖೇಕಾಗಿತ್ತು. ಅದಾದ ನಂತರ ಅದಕ್ಕೆ ಆಧಾರವಾಗಿ 
ಒಂದು ಕಾರ್ಡ್‌ಬೋರ್ಡ್‌ನ್ನು ಅಂಟಸುವುದು. ಹೀಗೆ ಅಂಟಸಿದ 
ಬಳಕ ಗೊಂಬೆಗೆ ಒಂದು ಕೋಲನ್ನು ಜೋಡಿಸುವುದು. 
ಇದರೊಂದಿಗೆ ಪ್ರದರ್ಶನಕ್ಕೆ ಬೇಕಾದ ಅವರ ಗೊಂಬೆಗಳು 
ಸಿದ್ಧವಾಗಿಬಟ್ಟವು! ಮೂರನೇೇ ದಿನವೇ ನಮ್ಮ ನಾಟಕ್‌ 
ಪ್ರದರ್ಶನಗೊಂಡಿತು. 


ರಂಗಪೇದಿಕೆ ಸಿದ್ಧಗೊಂಡಿತು. ವಿದ್ಯಾರ್ಥಿಗಳು ಒಂದು ಪರದೆಯ 
ಹಿ೦ದೆ ಕೋಲುಗಳಗೆ ಅಂಟಸಿದ ಗೊಂಬೆಗಳೊಂದಿಗೆ ಸಿದ್ಧರಾದರು. 
ಮುಂಭಾಗದಲ್ತ್ಲ ಕೇವಲ ಗೊಂಬೆಗಳು ಮಾತ್ರ ಕಾಣಿಸುವ ಹಾಗೆ 
ವಿದ್ಯಾರ್ಥಿಗಳು ಪರದೆಯ ಹಿಂದೆ ನಿಂತಿದ್ದರು. ಪ್ರತಿಯೊಂದು 
ಗುಂಪೂ ಒಂದಾದ ಮೇಲೊಂದರಂತೆ ಬಂದು ಗೊಂಬೆ- 
ಯಾಟವನ್ನು ಪ್ರದರ್ಶಿಸಿತು. ಮೊದಲನೆಯ ಗೊಂಬೆಯಾಟ- 
ಪ್ರಾಮಾಣಿಕ ಸೌದೆ ಕಡಿಯುವಾತ. ವಿದ್ಯಾರ್ಥಿಗಳು ತಮ್ಮ 
ಮನಸ್ಸಿನಲ್ಲರುವ ಎಲ್ಲ ವಿವರಗಳೊಂದಿಗೆ ಅತ್ಯಂತ ಸುಂದರವಾಗಿ 
ಗೊಂಬೆಯಾಟವನ್ನು ಪ್ರದರ್ಶಿಸಿದರು. ಆ ಬಳಕ ಅವರು ತಾವು 
ಪ್ರದರ್ಶಿಸಿದ ಪಾತ್ರಗಕ ಜೊತೆಗೆ ತಮ್ಮನ್ನು ತಾವು ಪರಿಚಯ 
ಮಾಡಿಕೊಂಡರು. ಗೊಂಬೆಯಾಟ ಪ್ರದರ್ಶನವಾದ ಬಳಕ ಒಂದು 
ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಎಲ್ಲ 
ಕೊಡಆಗಳನ್ನೂ ಮನುಷ್ಯ ತೆಗೆದುಕೊಂಡಿದ್ದರೆ ಏನಾಗುತ್ತಿತ್ತು? 
ಯಾಕೆ ಆತ ಕೇವಲ ಕಜ್ಬಣದಿಂದ ಮಾಡಿದ ಕೊಡಆಯನ್ನೇ ಆಯ್ದೆ 
ಮಾಡಿಕೊಂಡ? ಮುಂತಾದ ಕೆಲವು ಪ್ರಶ್ನೆಗಳು ಎದುರಾದವು. ಈ 
ಚರ್ಚೆ ನಿಜ ಜೀವನದ ಘಟನೆಗಳ ಬಗೆಗೂ ವಿದ್ಯಾರ್ಥಿಗಳು 
ಯೋಚಿಸುವಂತೆ ಅನುವು ಮಾಡಿಕೊಟ್ಟತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ನಾಲ್ಲನೇ ದಿನ ಇದ್ದ ನಾಟಕದ ಹೆಸರು-ದೊಡ್ಡವರು ಯಾರು? 
ಪ್ರೇಕ್ಷಕರಿಂದಲೇ ವ್ಯಕ್ತವಾದ ಈ ಕಥೆಯ ನೀತಿ ಏನೆಂದರೆ ಗಾತ್ರ- 
ಆಕಾರದ ಆಧಾರದಲ್ಲ ಯಾರೊಬ್ಬರನ್ನೂ ನಿರ್ಲಕ್ಷಿಸುವಂತಿಲ್ಲ. ಶಂ 
ಭೂಮಿಯ ಮೇಲಅರುವ ಪ್ರತಿಯೊಂದು ಜೀವಿಗೂ ಸಮಾನವಾದ 
ಗೌರವ ಮತ್ತು ಘನತೆ ಇದೆ. ಈ ಗೊಂಬೆಯಾಟ ಪ್ರದರ್ಶನದ ಬಳಕ 
ವಿದ್ಯಾರ್ಥಿಗಳು ಖುಷಿಯುಂದ ಕುಣಿದಾಡಿದರು. 


"ಬಾಲ್‌ ಅಖ್‌ಬಾರ್‌' (ಮಕ್ಕಳ ಸುದ್ದಿ ಪತ್ರಿಕೆ) 


ಮುಂದಿನ ಚಟುವಟಕೆಯಾಗಿ ಅವರ ಗ್ರಾಮದಲ್ಲಯೇ ನಡೆಯುವ 
ಹೊಸ ವಿಷಯಗಳನ್ನು ಗಮನಿಸುವಂತೆ ಮಕ್ಕಳನ್ನು ನಾನು 
ಕೇಆಕೊಂಡೆ. ಮರುದಿನ ಅವರ ಬಳ ಹೇಆಕೊಳ್ಳಲು ಅನೇಕ 
ಸಂಗತಿಗಳದ್ದವು. ನಾನು ಮೊದಲಗೆ ಅವರೊಂದಿಗೆ ಸುದ್ದಿ ಪತ್ರಿಕೆಯ 
ವಿಭಾಗಗಳಾದ ಸುದ್ದಿ. ವರದಿಗಳು, ಜಾಹೀರಾತು ಇತ್ಯಾದಿಗಳ ಬಗ್ಗೆ 
ಚರ್ಚೆ ಮಾಡಿದೆ. ಮತ್ತೆ ಅವರನ್ನು ಗುಂಪುಗಳಾಗಿ ವಿಂಗಡಿಸಿದೆ 
ಮತ್ತು ತಮ್ಮ ಬಳ ಇರುವ ಸುದ್ದಿಗಳನ್ನು ಬರೆಯುವಂತೆ ಅವರಿಗೆ 
ತಿಆಸಿದೆ. 


ಮಕ್ಕಳು ಸೂಕ್ಷ ವಿವರಗಳನ್ನೂ ಗಮನಿಸಿದ್ದನ್ನು ತಿಆದು 
ಅಚ್ಚರಿಯಾಲುತು. ಹಲವು ವಿದ್ಯಾರ್ಥಿಗಳು ಹಿಂದಿನ ದಿನ ಬದ್ಧ 
ಮಳೆಯ ಬಣ್ಣೆಯೇ ಬರೆದರು. ಅವರಲ್ಲ ಕೆಲವರು ತರಕಾರಿ ಮತ್ತು 
ಹಣ್ಣಿನ ಅಂಗಡಿಗಳನ್ನು ಹೊಂದಿದ್ದರಿಂದ ಮಳೆ ಯಾವ ರೀತಿ 
ಪರಿಣಾಮ ಬೀರಿತು ಎಂಬ ಬಗ್ದೆ ವಿವರಿಸಿದ್ದರು. 


ಆ ಬಳಕ ಜಾಹೀರಾತುಗಳಗೆ ಸಂಬಂಧಿಸಿದಂತೆ ವಿವರಗಳನ್ನು 
ವಿದ್ಯಾರ್ಥಿಗಳು ಬರೆದಿದ್ದರು. ಶಾಂಪೂ, ಔಷಧಿಗಳು ಮುಂತಾದ 
ಜಾಹೀರಾತುಗಳನ್ನು ಪ್ರಸ್ತಾಪ ಮಾಡಿದ್ದ ಅವರಲ್ಲ ಒಬ್ಬರು ಒಂದು 
ಶಾಲೆಯ ಜಾಹೀರಾತನ್ನು ಬರೆದು ಅಲ್ಲ ಒದಗಿಸಲಾಗುವ 
ಸೌಲಭ್ಯಗಳನ್ನು ವಿವರಿಸಿದ್ದರು. ನನ್ನ ಗಮನ ಸೆಳೆದ ಇನ್ನೊಂದು 
ಜಾಹೀರಾತು- ತಂಬಾಕು. ಅದರಲ್ಲ ತಂಬಾಕು ಸೇವನೆಯಿಂದ 
ಆಗುವ ದುಷ್ಪರಿಣಾಮಗಳ ಬಧ್ಗೆ ಬೊಟ್ಟು ಮಾಡಲಾಗಿತ್ತು. 


ಇವೆಲ್ಲ ಮಾಹಿತಿಗಳನ್ನು ವಿದ್ಯಾರ್ಥಿಗಳಂದ ಸಂಗ್ರಹಿಸಿದ ಬಳಕ 
ಮುಂದಿನ ಹಂತ ಈ ವಿಚಾರಗಳನ್ನು ಪತ್ರಿಕೆಯ ರೂಪದಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಪ್ರಕಟಸುವುದು. ಈ ಲೇಖನಗಳನ್ನೆಲ್ಲ ಒಂದು ಚಾರ್ಟ್‌ ಪೇಪರ್‌ 
ಮೇಲೆ ಅಂಟಸುವ ಕೆಲಸ ಮಾಡಲಾಲುತು. ಇದಕಾಗಿ ಒಂದು 
'ಪಕಟಣಾ ತಂಡ'ವನ್ನು ರಚಿಸಲಾಯಿತು. ಒಂದು ಪತ್ರಿಕೆಯನ್ನು 
ವಿನ್ಯಾಸಗೊಆಸುವ ಜವಾಬ್ದಾರಿಯನ್ನು ಈ ತಂಡಕ್ಕೆ 
ಒಪ್ಪಿಸಲಾಯಿತು. ಈ ತಂಡದಲ್ಲದ್ದ ವಿದ್ಯಾರ್ಥಿಗಳು ಚಾರ್ಟ್‌ 
ಪೇಪರ್‌ ಮೇಲೆ ಸುದ್ದಿಗಳು ಮತ್ತು ಜಾಹೀರಾತು ತುಣುಕುಗಳನ್ನು 
ಅಂಟಸುವ ಕೆಲಸವನ್ನು ನಿರ್ವಹಿಸಿದರು. ಇದರಿಂದ ಒಡಮೂಡಿದ್ದು 
'ಬಾಲ್‌ ಅಖ್‌ಬಾರ್‌'- ಮಕ್ಕಳೇ ಮಾಡಿದ ಸುದ್ದಿ ಪತ್ರಿಕೆ! ಅದನ್ನು 
ತರಗತಿಯಲ್ಲ ಪ್ರದರ್ಶಿಸಿದಾಗ ಮಕ್ಷಳಗೆ ದೊಡ್ಡದೇನೋ ಸಾಧನೆ 
ಮಾಡಿದ ಖುಷಿ. 


ಮಕ್ಕಳ ಕಲಕೆ 


ಈೇ ಚಟುವಟಕೆಗಳಂ೦ಂದಾಗಿ ವಿದ್ಯಾರ್ಥಿಗಳ ಅಭಿವ್ಯಕ್ತಿಗೆ ವಿಪಮಲವಾದ 
ಅವಕಾಶ ಸಿಕ್ಕಿದ್ದನ್ನು ಶಿಕ್ಷಕರು ಮತ್ತು ನಾನು ಗಮಸಿಸಿದೆ. ಈ 
ಚಟುವಟಕೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನೂ ಒಳಗೊಳ್ಳುವಂತೆ 
ಮಾಡಿತು. ಜೊತೆಗೆ ತಮ್ಯ ಅಭಪ್ರಾಯಗಳನ್ನು. ಯೋಚನೆಗಳನ್ನು 
ಎಲ್ಲರ ಮುಂದೆ ಮಂಡಿಸಲು ಅವರಿಗೆ ಧೈರ್ಯವನ್ನೂ ಮೂಡಿಸಿತು. 
ಗೊಂಬೆಯಾಟ ಮತ್ತು ಅದರ ಅಭ್ಯಾಸ ಇನ್ನಷ್ಟು ಉತ್ತಮವಾಗಿ 
ಮಾಡಬೇಕು ಎಂಬ ಆಸಕ್ತಿ ಅವರಲ್ಲ ಮೂಡಿಸಿತು. ಅವರು 
ಕಥೆಗಳನ್ನು ತಮಗೆ ತಿಆದ ರೀತಿಯಲ್ಲ ಸುಧಾರಣಿ ಮಾಡಿದರು. 
ಇದು ಭಾಷೆಯನ್ನು ಕಅಯುವ ಉತ್ತಮ ಮಾರ್ಗವಾಗಿ 
ಪರಿಣಮಿಸಿತು. ಭಾಷಾ ಕಲಕೆಯಲ್ಲನ ಉದ್ದೇಶಗಳು 
ಶೇಡೇರುವುದೇ ಹಾಗೆ- ವಿದ್ಯಾರ್ಥಿಗಳು ತಮ್ಮ ಮುಂದಿನ 
ಸಂಗತಿಗಳನ್ನು ದೃಶೀಕರಿಸಲು ಸಾಧ್ಯವಾದರೆ ಅವರು ಹೆಚ್ಚು 
ಸೃಜನಶೀಲ ಮತ್ತು ಕಲ್ಲನಾತ್ಕಕವಾಗಿರಲು ಅವಕಾಶ ಮಾಡುತ್ತದೆ. 
ಗೊಂಬೆಯಾಟ ಪ್ರದರ್ಶನದ ಸಂದರ್ಭದಲ್ಲ ವಿದ್ಯಾರ್ಥಿಗಳು 
ಅವರದೇ ಕಲ್ಪನೆಗಳು ಮತ್ತು ಯೋಚನೆಗಳನ್ನು ಕಾರ್ಯರೂಪಕ್ಕೆ 
ತರುವಲ್ಲ ಯಶಸ್ವಿಯಾಗುವ ಮೂಲಕ ಇದನ್ನು ಸಾಧಿಸಿರುವಂತೆ 
ಕಂಡುಬಂದಿತು. 


"ಬಾಲ್‌ ಅಖ್‌ಬಾರ್‌' ಚಟುವಟಕೆಯು ಮಕ್ಕಳು ಹೆಚ್ಚು 
ಎಚ್ಚರಿಕೆಯಿಂದ ಹಾಗೂ ಗಮನವಿಟ್ಟು ಕೆಲಸ ಮಾಡಲು ಕಲಸಿತು. 
ತಮ್ಮ ಸುತ್ತ ಘಟಸಿದ, ಸಾಮಾನ್ಯವಾಗಿ ಯಾರ ಗಮನಕ್ಕೂ ಬಾರದೇ 
ಇರುವ ಪ್ರತಿಯೊಂದು ಸಂಗತಿಯ ಅತಿ ಸಣ್ಣ ವಿವರಗಳನ್ನೂ ಅವರು 
ಗಮನಿಸಿದ್ದರು. ಚಾರ್ಟ್‌ ಪೇಪರ್‌ ಮೇಲೆ ಸುದ್ದಿಗಳನ್ನು ಅಂಟಸುವ 
ಮೂಲಕ ಅವರಲ್ಲ ಸ್ಥಾನಿಕ ಪ್ರಜ್ಞೆ ಮೂಡುವಂತೆ ಮಾಡಿತು: 
ಗಣಿತವನ್ನು ಕಅಸುವ ಸಂದರ್ಭದಲ್ಲ ಇಂತಹ ಪ್ರಯೋಗಗಳನ್ನು 
ಮಾಡಲಾಗುತ್ತದೆ. ಸುದ್ದಿ ಮತ್ತು ಜಾಹೀರಾತುಗಳ ರೂಪದಲ್ಲ ತಮ್ಮ 
ಅನುಭವಗಳನ್ನು ಹಂಚಿಕೊಳ್ಳುವುದರಿಂದ ಅವರಿಗೆ ತಮ್ಮ 
ಯೋಚನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಸಿಕ್ಕಂತಾಯುತು. 


ಇವೆಲ್ಲ ಅನುಭವಗಳಂದ ನನಗೆ ತಿಆದುಬಂದ ಅಂಶವೇನೆಂದರೆ 
ಕಲಕೆ ಎಲ್ಲ ಕೂಡ ನಡೆಯಬಹುದು: ಅದು ಕ್ಲಾಸ್‌ರೂಂ ಇರಬಹುದು 
ಅಥವಾ ಆಟದ ಮೈದಾನವೂ ಆಗಿರಬಹುದು. ಈ ಸಂದರ್ಭದಲ್ಲ 
ನಾವು ಗಮನದಲ್ಲ ಇಟ್ಟುಕೊಳ್ಳಬೇಕಾದ ಸಂಗತಿ ಏನೆಂದರೆ 
ಸುತ್ತಮುತ್ತಅನ ವಾತಾವರಣವನ್ನು ಕಅಕಾ-ಸ್ನೇಹಿಯನ್ನಾಗಿ ಮತ್ತು 
ಸಂಪೂರ್ಣವಾಗಿ ಭಯಮುಕ್ತವಾಗಿರುವಂತೆ ನೋಡಿಕೊಳ್ಳಬೇಕು. 
ಪ್ರತಿಯೊಂದು ಮಗುವಿಗೂ ಯಾವುದೇ ವೇದಿಕೆಯಲ್ಲ ತನ್ನು 
ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸೂಕ್ತ ಅವಕಾಶವನ್ನು 
ನೀಡಬೇಕು. ಇದರಿಂದ ಕಲಅಕೆಯೂ ಸಾಧ್ಯವಾಗುತ್ತ ಹೋಗುತ್ತದೆ. 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 
What Did You Ask at School Today? Kamala Mukunda 


How People Learn: Introduction to learning Theories; developed by Linda-Darling Hammond, Kim Austin, Suzanne Orcutt, and Jim Rosso 


ಅಂಕಿತ್‌ ಶುಕ್ಲಾ ಅವರು 2೨೦17ರಲ್ತ ಧಮ್‌ತರಿಯಲ್ಲ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಫೆಲೋ ಆಗಿ ಸೇರಿಕೊಂಡರು. 
ಪ್ರಸ್ತುತ ರಾಯ್‌ಗಢ ಬ್ಲಾಕ್‌ (ಛತ್ತೀಸ್‌ಗಢ)ನಲ್ಲ ಕಾರ್ಯನಿರ್ವಹಿಸುತ್ತಿರುವ ಅವರು ಗಣಿತಶಾಸ್ತ್ರದಲ್ಲ ತಮ್ಮನ್ನು 
ತೊಡಗಿಸಿಕೊಂಡಿದ್ದಾರೆ. ಶುಕ್ಲಾ ಅವರು ಉತ್ತರ ಪ್ರದೇಶ ತಾಂತ್ರಿಕ ವಿಶ್ವವಿದ್ಯಾಲಯ, ಲಖನೌ ಇಲ್ಲ ತಮ್ಮ ಎಂಜಎ ಮತ್ತು 
ಬಟೆಕ್‌ ಪೂರೈಸಿದ್ದಾರೆ. ಫೌಂಡೇಷನ್‌ ಅನ್ನು ಸೇರಿಕೊಳ್ಳುವುದಕ್ಲೂ ಮುನ್ನು ಅವರು, ಬಟಂಡಾದಲ್ಲ 'ಪಂಜಾಬ್‌ ಮತ್ತು 
ಹರ್ಯಾಣದ ಹತ್ತಿ ಬೆಳೆಯುವ ಜಲ್ಲೆಗಳಲ್ಲ ಮಕ್ಕಳ ಹಕ್ಕುಗಳನ್ನು ಬಲಪಡಿಸುವುದು' ಎಂಬ ಯೋಜನೆಯ ಕಾರ್ಯಕ್ರಮ 
ನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿದ್ದರು. ಮತ್ತು ಭಾರತದ ಮೂರು ರಾಜ್ಯಗಳಲ್ಲ ಕ್ಷಯರೋಗ ಮತ್ತು ಡಯಾಜಟಸ್‌ 
ಮೆಂಟಸ್‌ ನಡುವಿನ ನಂಟಗೆ ಸಂಬಂಧಿಸಿದಂತೆ 'ಜಾಗರಣ್‌ ಪೆಹಲ್‌' ಮೂಲಕ ಮಾಡಲಾದ ಮಲ್ವ ಮೀಡಿಯಾ 
ಪ್ರಚಾರದಲ್ಲ ಜಲ್ಲಾ ಯೋಜನ ಸಮಪ್ಪಯಕಾರರಾಗಿ ಕೆಲಸ ಮಾಡಿದ್ದಾರೆ. ಅವರನ್ನು 


ankit.shukla@azimpremjifoundation.org ಸ್ರ ಸಂಪರ್ಕಿಸಬಹುದು: 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


39 


